ಪರಿಣಾಮಕಾರಿ ಕಾರ್ಯತಂತ್ರಗಳ ಮೂಲಕ 
ಬಾಲ್ಕ ಶಿಕ್ಷಣದಲ್ಲಿ ಸಮನ್ವಯದ ಉತ್ತೇಜನ 


ಅರುಣಾ ಜ್ಯೋತಿ 


ಶಿಕ್ಷಣದಲ್ಲಿ ಹಿಂದೆಂದಿಗಿಂತಲೂ ಇಂದು ನಾವು ಹೆಚ್ಚು 
ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ. ಬಹು ಸಂಸ್ಕೃತಿಯ ವೈವಿಧ್ಯತೆ, 
ವಿವಿಧ ಹಿನ್ನೆಲೆಗಳುಳ್ಳ ವಿದ್ಯಾರ್ಥಿಗಳು, ಸಾಮಾಜಕ ಹಾಗೂ 
ತಂತ್ರಜ್ಞಾನದ ಕ್ಷಿಪ್ರ ಬದಲಾವಣೆ, ಪೋಷಕರ ಅತ್ಯಧಿಕ ಮಟ್ಟದ 
ನಿರೀಕ್ಷೆ ಹಾಗೂ ಆಶೋತ್ತರಗಳು, ಮಾನವನ ಕಲಕೆಗೆ ಸಂಬಂಧಿಸಿದ 
ಜ್ಞಾನ ಕ್ಷೇತ್ರದಲ್ಲ ನಡೆಯುತ್ತಿರುವ ಹೊಸ ಸಂಶೋಧನೆಗಳು 
ಮುಂತಾದವುಗಳ೦ಂದಾಗಿ ತರಗತಿ ಕೊಠಡಿಯು ಹೆಚ್ಚು ಹೆಚ್ಚು 
ಚಲನಶೀಲವಾಗುತ್ತಿದೆ. "ಕೆಲವು ಅಪವಾದಗಳನ್ನು ಹೊರತು- 
ಪಡಿಸಿದರೆ, ಸಾರ್ವಜನಿಕ ಶಾಲೆಗಳನ್ನು ಪ್ರತಿನಿಧಿಸುವ 
ವಿದ್ಯಾರ್ಥಿಗಳಲ್ಲಿ ವೈವಿಧ್ಯತೆಯು ಹೆಚ್ಚು ಸಾಮಾನ್ಯ 
ಸಂಗತಿಯಾಗಲದೆ' (Gollnick and Chin, 2009) ಎನ್ನುವುದು 
ಇದರ ಅರ್ಥ. 


ಜಾತಿ, ವರ್ಗ, ಮತ, ಧರ್ಮ, ಅಂಗ, ಮತ್ತು ಮಾತನಾಡುವ 
ಭಾಷೆಗಳಲ್ಲನ ಭನ್ನತೆಗಳು ಮುಂತಾದ ಅನೇಕ ವೈವಿಧ್ಯತೆಗಳನ್ನು 
ಗಮನಿಸಿ ನಮ್ಮ ದೇಶದಲ್ಲ ವಿದ್ಯಾರ್ಥಿಗಳನ್ನು "ವಿಶಿಷ್ಠ" (Typical) 
ಅಥವಾ 'ಸಾಮಾನ್ಯ' (Normal) ವಿದ್ಯಾರ್ಥಿ ಎ೦ಬ ಚೌಕಲ್ಟಗೆ 
ಕೂರಿಸಲಾಗುತ್ತದೆ. ಇದರ ಅರ್ಥವೆಂದರೆ ನಮ್ಯ ಶಾಲೆಗಳಲ್ಲ ವಿಶೇಷ 
ಅಗತ್ಯಗಳನ್ನು ಹೊಂದಿದ ವಿದ್ಯಾರ್ಥಿಗಳನ್ನು (ಉದಾ: ಶ್ರವಣ 
ಸಮಸ್ಯೆ ಇರುವವರು, ದೃಷ್ಠಿ ಸಮಸ್ಯೇಯವರು, ಬೌದ್ದಿಕ 
ಸಮಸ್ಯೆಯವರು., ಸ್ವಲೀನತೆ (ಆಟಸಂ) ಉಳ್ಳವರು. ಶಾರೀರಿಕ 
ಅಶಕ್ತರು ಹಾಗೂ ಕಅಕೆಯ ಸಮಸ್ಯೆ ಇರುವವರು) ಹೊರತುಪಡಿಸಿ 
ಬೇರೆ ರೀತಿಂಶ ಅಗತ್ಯಗಳನ್ನು ಹೊಂದಿದ ವಿವಿಧತೆಯ 
ಗುಂಪಿನವರು ಹೆಚ್ಚು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಎಲ್ಲಾ 
ವಿವಿಧತೆಗಳನ್ನೆಲ್ಲ ಒಟ್ಟು ಸೇರಿಸಿದರೆ, ಒಂದು ತರಗತಿಯಲ್ಲ ಹೆಚ್ಚೂ 
ಕಡಿಮೆ ಶೇಕಡಾ 2೦-3೦ರಷ್ಟು ಮಕ್ಕಳು ಏನಾದರೊಂದು ಬಗೆಯ 
ವಿಶೇಷ ಅಗತ್ಯಗಳನ್ನು ಹೊಂದಿರುವವರಾಗಿರುತ್ತಾರೆ ಎಂದು 


ಯಾವ ಹಿಂಜರಿಕೆಯೂ ಇಲ್ಲದೆ ಹೇಳಬಹುದು. (Barr and Parrett, 


2001, Tom E C. Smith, Edward A. Polloway, James R. 
Patton, Carol A. Dowdy) 


ತರಗತಿಯಲ್ಲರುವ ಶಿಕ್ಷಕರು ಇದನ್ನು ಏನೆಂದು ಅರ್ಥ 
ಮಾಡಿಕೊಳ್ಳಬೇಕು? ಶಿಕ್ಷಕರು ಅಂತಹ ವಿದ್ಯಾರ್ಥಿಗಳನ್ನು 
ಗುರುತಿಸಲು. ಅವರ ಹಿನ್ನೆಲೆಯನ್ನು ತಿಆಯಲು, ಮತ್ತುಅವರಿಗೆ 
ಅವಕಾಶ ಕಲ್ಪಸಲು ಶಕ್ತರಾಗಬೇಕು, ಮುಖ್ಯವಾಗಿ ಅವರ 
ವೈಕಲ್ಯಗಳೇನೆಂದು ಅರ್ಥಮಾಡಿಕೊಂಡು ಅವರಿಗೆ ಬೇಕಾಗಿರುವ 
ಸಹಾಯ ಯಾವ ರೀತಿಯದ್ದು ಎಂದು ಗುರುತಿಸಬೇಕು. ಆದರೆ 
ಇದು ಮಾತಿನಲ್ಲ ಹೇಳುವಷ್ಟು ಸುಲಭದ ಕಾರ್ಯವೇನೂ ಅಲ್ಲ. 
ಆದರೂ ವೈಕಲ್ಯತೆಗಳುಳ್ಳ ಅನೇಕ ಮಕ್ಕಳು ಸಾಮಾನ್ಯ 
ತರಗತಿಗಳಲ್ಲೇ ಕೆಲವು ನಿರ್ದಿಷ್ಟ ಪಠ್ಯ ವಿಷಯಗಳಕಲ್ಲ ಆಯಾ 
ವಿಷಯಗಳ ಶಿಕ್ಷಕ/ಕಿಯರಿಂದಲೇ ಕಲಕೆಯನ್ನು ಹೊಂದಲು 
ಸಾಧ್ಯ; ಆ ಶಿಕ್ಷಕ/ಕಿಯರು ಬೇರೆ ಸಾಮಾನ್ಯ ವಿದ್ಯಾರ್ಥಿಗಳಗಿಂತ 
ಹೆಚ್ಚಿನ ಮುತುವರ್ಜಯನ್ನೇನೂ ಇವರ ವಿಷಯದಲ್ಲ ವಹಿಸ- 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಖೇಕೆಂದಿಲ್ಲ. ಆದರೆ ಈ ವಿಭಿನ್ನ ರೀತಿಯ ಮಕ್ಷಳಗೆ ಕಲಕೆಯಲ್ಲ 
ವಿಶೇಷ ಅಗತ್ಯಗಳದ್ದರೆ ಅಥವಾ ಅವರ ವೈಕಲ್ಯಗಳು ತೀವ್ರ 
ಪ್ರರೂಪದವುಗಳಾಗಿದ್ದರೆ ಶೇ ಕಾರ್ಯ ಸಾಧ್ಯವಾಗಲಾರದು. 
ವೈಕಲ್ಯಗಳರುವ ಮಕ್ಕಳಗೆ ಪಾಠ ಮಾಡುವುದಕ್ಷೆ ಶಿಕ್ಷಕರು 
ಸಾಮಾನ್ಯ ತರಗತಿಯ ಹೊರಗೆ ಪ್ರತ್ಯೇಕವಾಗಿ ದೃಶ್ಯ ಪರಿಕರಗಳು 
ಹಾಗೂ ಇತರೇ ಪೂರಕ ಸಾಮದ್ವಿಗಳ ಸಹಿತ ಹಲವಾರು 
ಮಾದರಿಯ ವಿಧಾನಗಳನ್ನು ಪ್ರಯೋಗಕ್ಕೆ ಒಳಪಡಿಸಿ 
ಬಜಿತಪಡಿಸಬೇಕು. 


ಭಾರತದಲ್ಲ ಇಂತಹ ವಿಶಿಷ್ಠ ಬೋಧನಾ ಪದ್ಧತಿ ಈಗಷ್ಟೇ 
ಬೆಳೆಯುತ್ತಿದ್ದು, ಉತ್ತಮ ವಿಧಾನ ಯಾವುದು ಎಂದು ಗುರುತು 
ಹಿಡಿಯಲು ಸುಲಭೋಪಾಯಗಳು ಇನ್ನೂ ಸಿದ್ಧವಾಗಿಲ್ಲ. ಭಾರತ 
ಅನೇಕ ವೈವಿಧ್ಯತೆಯನ್ನು ಹೊಂದಿದ್ದರೂ ಸಾಂಸ್ಕೃತಿಕ, ಧಾರ್ಮಿಕ, 
ಅಂಗಸಂಬಂಧಿ ಹಾಗೂ ಇತರ ವೈವಿಧ್ಯತೆಗಳನ್ನು ಅಂಗೀಕರಿಸುವ 
ಮಟ್ಟದ ಪ್ರಗತಿ ಇನ್ನೂ ಸಾಧ್ಯವಾಗಿಲ್ಲ; ಬೇರೆ ರೀತಿಯ ವೈಕಲ್ಯ 
ಹಾಗೂ ಅಶಕ್ತತೆಗಳ ವಿಷಯದಲ್ಲಂತೂ ಸ್ಥಿತಿ ಇನ್ನೂ ವಿಷಮವೇ 
ಆಗಿದೆ. ಶಾಲೆಗಳ ವಿಷಯಕ್ಕೆ ಬಂದರೆ ಅಲ್ಲನ ಎಲ್ಲಾ ಭಾಗೀದಾರರೂ. 
ಪೋಷಕರು, ಶಿಕ್ಷಕರು ಹಾಗೂ ಮಕ್ಕಳು ಎಲ್ಲರೂ ಅಶಕ್ತತೆಯ 
ಸಹಿತವಾಗಿ ಎಲ್ಲಾ ವಿಧದ ವೈವಿಧ್ಯತೆಗಳನ್ನು ಹೊಂದಿರುವ 
ಮಕ್ಕಳನ್ನು ಒಪ್ಪಿಕೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳುವುದು 
ಬಹಳ ಮುಖ್ಯವಾಗಿದೆ. 


'ಸಮನ್ನಯವೆಂದರೆ ಶಿಕ್ಷಕರು ಬೋಧನೆಗೆ ಅಗತ್ಯವುಳ್ಳ ಕೌಶಲ 
ಹಾಗೂ ಪರಿಣತಿಯನ್ನು ಪಡೆದುಕೊಳ್ಳಬೇಕು. ವಿದ್ಯಾರ್ಥಿಗಳ 
ಅಗತ್ಯಕ್ಕೆ ಅನುಗುಣವಾಗಿ ಪರಿಕರಗಳನ್ನು ಬೇಕಾದಂತೆ 
ಹೊಂದಿಸಿಕೊಳ್ಳಲು ತಿಆದಿರಬೇಕು, ವಿವಿಧ ರೀತಿಯ ವಿಧಾನಗಳನ್ನು 
ಬಳಸಲು ಅಭ್ಯಾಸ ಮಾಡಿಕೊಳ್ಳಬೇಕು. ಪಠ್ಯವನ್ನು ಹಾಗೂ 
ಮೌಲ್ಯಮಾಪನ ಪದ್ಧತಿಯನ್ನು ಹೊಂದಿಸಿಕೊಳ್ಳಲು ಸಮರ್ಥರಿರ- 
ಬೇಕು”. (Tom E C Smith, Edward A. Polloway, James R. 
Patton, CarolA. Dowdy) 


ಅಗತ್ಯವನ್ನು ಆಧರಿಸಿದ ನಿರ್ದಿಷ್ಟ ವಿದ್ಯಾರ್ಥಿವಾರು ಬೋಧನೆಯ 
ಮಾದರಿಗಳು ನಮ್ಮ ಶಾಲೆಗಳಗೆ ಇನ್ನೂ ಬಂದಿಲ್ಲ. ಎಲ್ಲರಿಗೂ 
ಒಂದೇ ಅಳತೆ ಎಂಬುದೇ ನಮ್ಯ ಶಿಕ್ಷಣ ಪಧ್ಧತಿಯ ಈಗಿನ ನಂಬಕೆ. 
ಉತ್ತಮವಾದದ್ದು ಬರಅ ಎಂಬುದೇ ನಮ್ಮ ಪ್ರಾರ್ಥನೆ ಮತ್ತು ನಮ್ಮ 
ಆಶಯ. 


ಬದಲಾಗಿ, ನಾವು ಶಿಕ್ಷಕ ವೃಂದದವರು "ನಮ್ಮ ತರಗತಿಗಳಲ್ಲ 
ವಿವಿಧತೆಯನ್ನು ಒಪ್ಪಿಕೊಳ್ಳಲು ಸಿದ್ದರಿದ್ದೇವೆಯೇ?” ಎಂದು 
ನಮ್ಮನ್ನುನಾವೇ ಕೇಆಕೊಳ್ಳಬಲ್ಲೆವೇ? 


ಸಿದ್ಧರಾಗುವುದೆಂತು? 


ಸಿದ್ಧರಾಗುವುದು ಎಂದರೇನು? ಇಂತಹ ವೈವಿಧ್ಯತೆಗಳನ್ನು 
ಎದುರಿಸಲು ಶಿಕ್ಷಕರನ್ನು ಸಜ್ಜುಗೊಆಸುವುದು ಹೇಗೆ? 


ಆರಂಭಿಕ ಮಧ್ಯವರ್ತಿ ತಂತ್ರವು ಬಾಲ್ಯ ಶಿಕ್ಷಣಕ್ಕೆ ಸಮಾನ: ಎರಡೂ 
ಮೆದುಳುಗಳ ನಡುವಿನ ಮಾಹಿತಿ ವಿನಿಮಯಕ್ಕೆ ಸಂವೇದನೆಗಳ 
ಸಂಸ್ಥರಣ, ಚೋದನೆ ಹಾಗೂ ಅಭ್ಯಾಸಗಳು ಸಹಾಯ ಮಾಡುತ್ತವೆ. 
ಮಾಹಿತಿ ವಿನಿಮಯದ ವೇಗವನ್ನೂ ಅವು ನಿರ್ಧರಿಸುತ್ತವೆ. 
ಯಾವುದೇ ಕ್ರಿಯೆಯ ಚಾಲನೆಗೆ ಈ ಮಾಹಿತಿ ವಿನಿಮಯದ 
ವೇಗವೇ ಚಾಲನೆಯನ್ನು ನೀಡುತ್ತದೆ. ಆದ್ದರಿಂದ ಇದು ಒಂದು 
ಗುಣಮಟ್ಟದ ಕಾಂರ್ಕಕ್ರಮವೆಂದು ಅಂಗೀಕೃತವಾಗಲು 
ವಯೋಗುಣಕ್ಷೆ ತಕ್ಷುದಾದ ಅಭ್ಯಾಸಗಳನ್ನು ಅಳವಡಿಸಬೇಕು. 
ಎಳೆಯ ಮಕ್ಕಳ ಕಾರ್ಯಕ್ರಮವು ಬೆಳವಣಿಗೆಗೆ ಪೂರಕವೂ 
ಸಮರ್ಪಕವೂ ಆಗಿರಬೇಕು. ಕಾರ್ಯಕ್ರಮ ಪರಸ್ಪರ ಸಂವಾದ 
ರೂಪದ ಕಲಕೆಯಾಗಿರಬೇಕು: ಇದರ ಯೋಜನೆಯು ಮಕ್ಷಳಗೆ 
ಗರಿಷ್ಠ ಪ್ರಮಾಣದಲ್ಲ ಪ್ರಯೋಜನಕಾರಿ ಆಗಿರಬೇಕಲ್ಲದೆ ಅವರ 
ಸಾಮಾಜಕ ಅಭವ್ಯದ್ಧಿಗೆ ಸಹಕಾರಿಯಾಗಿರಬೇಕು. ಶಿಕ್ಷಕರು. 
ಪೋಷಕರು/ಕುಟುಂಬದವರೊಡನೆ ಸಮನ್ವಯದಿಂದ 
ಸಹಕರಿಸಬೇಕು. ಈ ರೀತಿಯ ಕಾರ್ಯಕ್ರಮವು ಮಕಳು ಎರಡನೇ 
ತರಗತಿಯವರೆಗೂ ತಲಪುವುದಕ್ಕೆ ಸಹಾಯ ಮಾಡುವುದು. 
ಬಹುಶಃ ನಿರ್ದಿಷ್ಟ ಪ್ರಕರಣವನ್ನು ಅನುಸರಿಸಿ ಐದನೇ ತರಗತಿವರೆಗೆ 
ಇಲ್ಲವೇ ಪ್ರಾಥಮಿಕ ಶಾಲೆಯ ಮುಕ್ತಾಯದವರೆಗೂ ಸಹಕಾರಿ 
ಆಗಬಹುದು. 


ಅನೇಕ ಶಿಕ್ಷಕರು ಮಕ್ಕಳಗೆ ಆಟಗಳು. ಅಭಿನಯ ಹಾಡುಗಳು ಮತ್ತು 
ಶಿಶುಗೀತೆಗಳ ಮೂಲಕ ಅಂಗಾಂಗಗಳ ಚಲನೆಯ ವ್ಯಾಯಮಗಳ 
ಚಟುವಟಕೆ ಆಧಾರಿತ ಕಅಕೆಯನ್ನು ಅಭ್ಯಾಸ ಮಾಡಿಸುತ್ತಾರೆ. ಇದು 
ಯಶಸ್ಲಿ ಆಗಬೇಕಿದ್ದರೆ ಶಿಕ್ಷಕರಿಗೆ ವಿಶೇಷ ಅಗತ್ಯವಿರುವ ಮಕ್ಕಳನ್ನು 


(Children with Special Needs-CWSN) ನಿರ್ವಹಿಸುವ ವಿಧಾನದ 
ಬಗ್ಗೆ ಸ್ವಲ್ಪವಾದರೂ ತಿಳುವಳಕೆ ಇರಬೇಕಲ್ಲದೆ ಈ ವಿಧಾನದ 
ಉದ್ದೇಶವೇನೆಂದು ಸ್ಪಷ್ಟವಾಗಿ ತಿಆದಿರಬೇಕು. ಆಗ ಮಾತ್ರ ಅವರಿಗೆ 
ವಿಶೇಷ ಅಗತ್ಯದ ಮಕ್ಷಳಗೆ, ಕಅಕೆಯನ್ನು ಸುಯೋಜತವಾಗಿಯೂ 
ಏಕಾಗ್ರತೆಯಬಿಂದಲೂ ಮಾಡಲು ಸಾಧ್ಯವಾಗುತ್ತದೆ. 


ಮಾರ್ಗಗಳ ಕುರಿತು ಕೆಲವು ಆಲೋಚನೆಗಳು 


ಮಕ್ಷಳಗೆ ಮುಖ್ಯವಾಗಿ ಸ್ಟಅೀನತೆ (ಆಟಸಂ) ಹಾಗೂ ದೃಷ್ಟಿ- 
ದೋಷವಿರುವವರಿಗೆ ಇಂದ್ರಿಯ ಪ್ರಚೋದನೆಯ (Sensory 
stimulation) ಅಗತ್ಯವಿದೆಯೆಂಬುದು ತಿಅದಿದ್ದರೆ ಶಿಕ್ಷಕಿಯು 


ಕರಣ್ಣಕುಹರದ ಪ್ರಚೋದನೆಗೆ (Vestibular stimulation) 
ಸೂಕ್ತವಾದ ಚಟುವಟಕೆಗಳನ್ನು ರೂಪಿಸಬಹುದು. ನಮ್ಮ ಶರೀರ 
ಹಾಗೂ ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡಲು ನಮಗೆ ಎಲ್ಲಾ 
ಇಂದ್ರಿಯಗಳೂ ಒಟ್ಟು ಸೇರಿ ಕೆಲಸ ಮಾಡುತ್ತವೆ. ಆದರೆ 
ಯಾವುದೋ ಒಂದು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ 
(ಉದಾ: ದೃಷ್ಟಿದೋಷವೋ. ಕಿವಿ ಕೇಳಸದಿರುವುದೋ ಅಥವಾ ನರ 
ಸಂಬಂಧಿ ತೊಂದರೆಯೋ ಆದಾಗ) ಇಡೀ ಇಂದ್ರಿಯ ವ್ಯವಸ್ಥೆಯೇ 
ಏರುಪೇರು ಆಗಬಹುದು. ದೃಷ್ಟಿಹೀನತೆಯುಳ್ಳ ಮಕ್ಕಳು ಒಂದೆಡೆ 
ಕುಳತು ಜೀಕುವ ಸ್ವಚೆಲನೆಯನ್ನ್ನು ಮಾಡುವುದು ಈ 
ಕಾರಣಕ್ಕಾಗಿಯೇ ಎನ್ನಲಾಗಿದೆ. ಅವರು ಸ್ವ-ಪ್ರಚೋದನೆಗೆ 
ಪ್ರಯತ್ನಿಸುತ್ತಿರುತ್ತಾರೆ (Self-stimulation) ಎಂದು 
ವಿಶ್ಲೇಷಿಸಲಾಗಿದೆ. ತಮ್ಮ ಮಿದುಳಗೆ ರವಾನೆ ಆಗದೇ ಇರುವಂತಹ 
ಕೆಲವು ಮಾಹಿತಿಗಳನ್ನು ಪಡೆದುಕೊಳ್ಳುವ ಪ್ರಯತ್ನವಾಗಿ ಈ ಕ್ರಿಯೆ 
ನಡೆಯುತ್ತದೆ. 


ನಾನು ಶಾಲೆಯಲ್ಲ ಶಿಕ್ಷಕಿಯಾಗಿದ್ದಾಗ ಸ್ವತಃ ಬಕಸಿ ಕಂಡುಕೊಂಡ 
ಕೆಲವು ಚಟುವಟಕೆಗಳ ಉದೇಶಗಳನ್ನು ಈ ಕೆಕಗೆ 


ಉಲ್ಲೇಖಸಲಾಗಿದೆ. ಚಟುವಟಕೆಗೂ ಉದ್ದೇಶಗಳಗೂ ನಡುವಿನ 
ಸಂಬಂಧಗಳನ್ನು ಶಿಕ್ಷಕ/ಕ ತಾನೇ ಸ್ಪಷ್ಟವಾಗಿ ತಿಆದುಕೊಳ್ಳ- 
ಬೇಕಾಗಿರುತ್ತದೆ. ಇದರಿಂದ ಮಾತ್ರವೇ ಆ ಚಟುವಟಕೆಗಳು ಮಕ್ಷಳಗೆ 
ಸಂತೋಷವನ್ನು ನೀಡುವುದರ ಜೊತೆಗೆ” ಉದ್ದೇಶ ಸಾಧನೆಯೂ 
ಆಗುತ್ತದೆ. 


1. ಕರ್ಣಕುಹರ (Vestibular)ವು ಪಡೆಯುವ ಮಾಹಿತಿ 
ನಂ೦ಬಲಸಾದ್ಯ್‌ವಾದಷ್ಟು ಶಕ್ತಿಂಯುತವಾಗಿದ್ದು ಅದ್ಭುತ 
ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಕರ್ಣಕುಹರ ಸದಾಕಾಲ 
ಬಹುತೇಕ ಬೇರೆಲ್ಲಾ ಇಂದ್ರಿಯಗಳಗಿಂತಲೂ ಹೆಚ್ಚು ಕ್ರಿಯಾ- 
ಶೀಲವಾಗಿದ್ದು ನಾವು ಮಾಡುವ ಎಲ್ಲಾ ಕಾರ್ಯಗಕಲ್ಲಯೂ 
ಪಾತ್ರವಹಿಸುತ್ತದೆ. ಕರ್ಣಕುಹರದ ಕ್ರಿಯಾಶೀಲತೆಯನ್ನು 
ಸಮರ್ಪಕವಾಗಿ ಉಪಯೋಗಿಸಿದಾಗ ಮಗುವಿಗೆ ತೃಪ್ತಿ- 
ಸಮಾಧಾನಗಳನ್ನು ನೀಡಿ ಸಂತೈಸುತ್ತದೆ. ಮಗುವಿನ ಬೆಳವಣಿಗೆಯ 
ಹಲವು ಅಂಶಗಕಲ್ಲ. ಉದಾ: ಸಮನ್ಷಯ. ಕೈಬರಹ, ಏಕಾಗ್ರತೆ. 
ಗಮನ ಹಾಗೂ ಹಿದುವಿಕೆಯಲ್ಲಯೂ ಇದು ಸಹಾಯಮಾಡುತ್ತದೆ. 


ಉದಾಹರಣೆಗಳು 

'ರೋ ರೋ ರೋ ಯುವರ್‌ ಬೋಟ್‌ ಜೆಂಟ್ಲ್ಟ ಡೌನ್‌ ದ ಪ್ರೀಮ್‌' 
(Row, row, row your boat gently down the stream) ನಸ್ಪರಿ 
ಹಾಡನ್ನು ಹೇಳಲು ಮಕ್ಕಳನ್ನು ಸಾಲಾಗಿ ನಿಲ್ಪಸಿ ಪರಪ್ಪರ ಕೈಗಳನ್ನು 
ಹಿಡಿದುಕೊಂಡು ತೋಳುಗಳನ್ನು ದೋಣಿಯ ಹುಟ್ಟು ಹಾಕುವಂತೆ 
ಚಲಸುತ್ತಾ ಹಿಂದಕ್ಲೂ ಮುಂದಕ್ಕೂ ಚಅಸುವಂತೆ ಮಾಡಿರಿ. ಈ 
ಚಟುವಟಕೆಯನ್ನು ಕುಳತು. ನಿಂತು. ಜೋರಾಗಿ ಮತ್ತು 
ನಿಧಾನವಾಗಿ ಹೀಗೆ ಬಗೆಬಗೆಯಾಗಿ ಮಾಡಿಸಿರಿ. ಕುಳಅತು- 
ಕೊಳ್ಳುವುದು. ನಿಂತುಕೊಳ್ಳುವುದು. ವೇಗವಾಗಿ, ನಿಧಾನವಾಗಿ 
ವರಾಡುವುದು ಅಥವಾ ಮಕ್ನಳನ್ನು ಅಂಗಾತ ಮಲಗಿಸಿ 
ಕಾಲುಗಳನ್ನು ಮೇಲಕ್ಕೆಕೆದು ಮೊಣಕಾಲುಗಳನ್ನು ಕೈಗಳಂದ 
ಜಗಿದು ಹಿಂದಕ್ಲೂ ಮುಂದಕ್ಕೂ ಜೋಕಾಅಯಂತೆ ಚಅಸಲು ಹೇಳ. 
ಈ ಭಂಗಿಯಲ್ಲ ಎರಡೂ ಬದಿಗೂ ಚಲಅಸುವಂತೆ ಮಾಡಿ. 


*  ಲ್ರಾಂಪೊಲನ್‌, ಸ್ರಿಂಗ್‌ಬೋರ್ಡ್‌, ಜಂಪಿಂಗ್‌ ಜ್ಯಾಕ್‌: 
"ಇವತ್ತು ಯಾರು ಜಂಪಿಂಗ್‌ ಜ್ಯಾಕ್‌ ಆಗುತ್ತೀರ? (ಮಕ್ಕಳು 
ಚಳದಂತೆ ನೋಡಿಕೊಳ್ಳಲು ಹತ್ತಿರದಲ್ಲೇ ಇರಿ). ಕೈಗಳನ್ನು 
ಹಿಡಿದು ಅಕ್ನ-ಪಕ್ಕಕ್ಷೆ ರಾಕ್‌-ಎ-ಬೈ-ಬೇಜ (Rock-a-bye- 
baby) ಅನ್ನುತ್ತಾ ಹಓಲಾಡುವ ಆಟ. 

*  ಏರೋಪ್ಲೇನ್‌/ವಿಮಾನ: ಎರಡೂ ಕೈಗಳನ್ನು ನೇರವಾಗಿ ಚಾಚಿ 
ವೀಶಶಶಶ.......... ಅನ್ನುತ್ತಾ ವಿಮಾನ ಹಾರಾಟವನ್ನು 
ಅನುಕರಿಸುವುದು. ಮುಖಕ್ಕೆ ಗಾಆ ರಾಚಿದಾಗ ಆಗುವ 
ಅನುಭವವನ್ನು ಮಕ್ಷಳಗೆ ಅನುಭವಿಸಲು ಹೇಳುವುದು. 

* ಕುತ್ತಿಗೆ ಹಾಗೂ ಬೆನ್ನನ್ನು ನಿಧಾನವಾಗಿ ಮೆತ್ತಗೆ ಬಾಗಿಸುವುದು. 


(ಮೇಲಅನ ನರ್ಸರಿ ಗೀತೆಗಳ ಜಾಗದಲ್ಲ ದೇಶೀಯ ಹಾಡುಗಳನ್ನೂ 
ಬಳಸಬಹುದು) 


೨. ಚಲನೆಗೆ ಸಂಬಂಧಿಸಿದ ಅಭ್ಯಾಸಗಳನ್ನು ಮಾಡಿಸುವುದು 
ಸಾಧ್ಯವೇ ಪ್ರಯತ್ನಿಸಿ. ಮಕ್ಕಳಗೆ ಅತ್ಯಗತ್ಯವಾದ. ಆಟ, ಓಡಾಟ 
ಹಾರಾಟದ ಕ್ರಿಯೆಗಳುಳ್ಳ (Kinesthetics) ಅಭ್ಯಾಸಗಳನ್ನು 
ಶಿಕ್ಷಕರು ಕೊಡಬೇಕು. ಜೊತೆಗೆ ಸಮತೋಲನವನ್ನು ಸಾಧಿಸುವ 
ಹಾಗೂ ಸುಧಾರಿಸುವ ಕೆಲವು ಅಭ್ಯಾಸಗಳನ್ನೂ ಸೇರಿಪಿ- 
ಕೊಳ್ಳಬಹುದು. ಕಣ್ಣುಗಳನ್ನು ಮುಚ್ಚಿದಾಗಲೂ ಒಂದು ತೋಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


33 


34 


ಮೇಲೆ ಅಥವಾ ಹಿಂದೆ ಅಥವಾ ಕೆಳಗೆ ಚಾಚಿದಾಗ ಅದು ಪರಿಸರದಲ್ತ 
ಎಲ್ಪದೆ ಎಂಬ ಅರಿವು ಉಂಬಾಗುವುದಕ್ಕೆ ಸ್ತದೇಹಿ ಪಜ್ಞೆ 
(Proprioception) ಅನ್ನುತ್ತಾರೆ. ಇದು ಮೆದುಳಗೆ ಅತ್ಯಂತ 
ಮಹತ್ವವಾದುದು. ಯಾಕೆಂದರೆ ಇದು ಪ್ಪ-ನಿಯಂತ್ರಣ. ಸಮನ್ವಯ 
ಶರೀರದ ಭಂಗಿ, ಶರೀರದ ಕುರಿತಾದ ಮನಸ್ಸಿನ ಅರಿವು, ಯಾವುದೇ 
ವಿಷಯ-ವಸ್ತುವಿನ ಬಗ್ಗೆ ಗಮನ ಮತ್ತು ಏಕಾಗ್ರತೆ ಹಾಗೂ ಮಾತು 
ಇವೆಲ್ಲವನ್ನೂ ಬಹುತೇಕ ಸಂಪೂರ್ಣವಾಗಿ ನಿಯಂತ್ರಿಸುವಲ್ಲ ಹೆಚ್ಚನ 
ಪಾತ್ರವಹಿಸುತ್ತದೆ. ದಿನನಿತ್ಯದ ಜೀವನದಲ್ಲ ನಾವು ಗಮನಹರಿಸದೇ 
ಇರುವ ಕೆಲವು ನಿದರ್ಶನಗಳನ್ನು ಅಥವಾ ಸಂದರ್ಭಗಳನ್ನು 
ನೆನಪಿಸಿಕೊಳ್ಳಲು ಪ್ರಯತ್ನಿಸಿ. ವಾವು ಇಳಯುವಾಗ 
ಮೆಟ್ಟಲುಗಳನ್ನು ಗಮನಿಸುವುದಿಲ್ಲ. ದಾರಿಯಲ್ಲ ದಿನಾಲೂ ಸಿಗುವ 
ವಸ್ತುಗಳನ್ನು ಗಮನಿಸುವುದಿಲ್ಲ: ಅಡ್ಡಲಾಗಿರುವ ವಸ್ತುಗಳನ್ನು 
ಯಾವ ಆದೇಶವೂ ಇಲ್ಲದೆ ಬಳಸಿಕೊಂಡು ಹೋಗುತ್ತೇವೆ. ಈ 
ರೀತಿಯ ಸಮತೋಲನದ ವ್ಯವನ್ಥೆ ಇಲ್ಲದೇ ಹೋದರೆ ನಮ್ಮ ಚಲನೆ, 
ನಡವಳಕೆಗಳೆಲ್ಲವೂ ವಿಕಾರವಾಗುವುವು ಮತ್ತು ದಿಕ್ಸಾ- 
ಪಾಲಾಗುವುವು. 


ಸಮತೋಲನವನ್ನು ಹೆಚ್ಚಿಸಿಕೊಳ್ಳಲು ಕೆಲವು ಚಟುವಟಕೆಗಳು 


° ಮಕ್ಷಳನ್ನು ಒಂದೇ ಕಾಅನಲ್ಲ ನಿಲ್ಲುವಂತೆ ಮಾಡುವುದು 
(ಯೋಚಿಸಿ, ಅನೇಕರು ಇದನ್ನು ಮಾಡುವುದು ಸಾಧ್ಯವಾಗ- 
ಬಹುದು). 

* ಅದೇ ರೀತಿ ಎರಡೂ ಕೇಣ್ಬುಗಳನ್ನು ಮುಚ್ಚಿಕೊಂಡು 
ಮಾಡುವುದು (ಇದನ್ನು ವಯಸ್ಥರೂ ಪ್ರಯತ್ನಿಸಬಹುದು) ಆಗ 
ಏಕಾಗ್ರತೆ ಕಡಿಮೆಯಾಗಿ ಸಮತೋಲನ ತಪ್ಪಿದಂತೆ 
ಭಾಸವಾಗುವುದು. ಆದ್ದರಿಂದಲೇ ಏಕಾಗ್ರತೆಯನ್ನು 
ಸುಧಾರಿಸಲು ಈ ಅಭ್ಯಾಸವನ್ನು ಮಾಡಬಹುದು. 

° ಕೇಣ್ಬು ಮುಚ್ಚಿ/ಕಣ್ಣಿಗೆ ಪಟ್ಟಿ ಕಟ್ಟಕೊಂಡು ಹಿಂದಕ್ಕೆ ನಡೆಯುವುದು 


ಬೌದ್ದಿಕ / ಗ್ರಹಣ ಶಕ್ತಿ ಸಾಮರ್ಥ್ಯ. ದೃಶ್ಯ ರೆಹಿಕೆ ಹಾಗೂ ಆಅಸುವ 
ಕೌಶಲ್ಯಗಳ ಅಭವೃದ್ಧಿ 


ಕಪ್ಪುಹಲಗೆಯಲ್ಲ ಬಣ್ಣಗಳ ಹೆಸರನ್ನು. ಬೇರೆಬೇರೆ ಬಣ್ಣಗಳಲ್ಲ 
ಬರೆಯುವುದು: ಉದಾ: ಕೆಂಪು ಬಣ್ಣವನ್ನು ನೀಲ ಬಣ್ಣದಲ್ಲ. 
ನೀಅಯನ್ನು ಹಳದಿ ಬಣ್ಣದಲ್ಲಿ ಬರೆಯುವುದು ಇತ್ಯಾದಿ. ಮಕ್ಷಳು 
ಆಯಾ ಬಣ್ಣವನ್ನು ಗುರುತಿಸಬೇಕೇ ಹೊರತು ಶಬ್ದವನ್ನಲ್ಲ. 


ಈ ರೀತಿಯ ಅಭ್ಯಾಸಗಳಂ೦ದ ಮಕ್ಷಳು ಗೊಂದಲಕ್ಕೆ ಒಳಗಾಗುತ್ತಾರೆ 
ಎಂದು ಕೆಲವರು ಆಕ್ಷೇಪಿಸಬಹುದು. ಇವು ಮಕಳ ಓದುವ 
ಸಾಮರ್ಥ್ಯವನ್ನು ಅಳೆಯಲು ಇರುವಂತಹವುಗಳಲ್ಲ: ಬದಲಾಗಿ 
ಮೆದುಳನ ಎರಡೂ ಭಾಗಗಳ ನಡುವೆ ಸಮರ್ಪಕ ಸಂಪರ್ಕವನ್ನು 
ಬೆಸೆಯುವುದಕ್ಕೆ ಬೇಕಾದ, ಪಿಯಾನೋ ನುಡಿಸುವಾಗ ಎರಡೂ 
ಕೈಗಳನ್ನು ಬಳಸುವಂತೆ ಏಕಕಾಲಕ್ಕೆ ನಡೆಯುವ ಕಾರ್ಯಗಳಲ್ಲ 
ಹೊಂದಾಣಿಕೆಯನ್ನು ರೂಪಿಸಲು ಇರುವ ಅಭ್ಯಾಸಗಳು ಇವು. 
ಮಕ್ಷಳಗೆ ಇಂತಹ ಬೋಧನೆಯನ್ನು ವಿವಿಧ ಮಾರ್ಗಗಳಂದ 
ನೀಡುವುದಷ್ಟೇ ಇದರ ಮುಖ್ಯ ಉದ್ದೇಶ. ವಸ್ತುಗಳನ್ನು ಗುರುತಿಸಲು, 
ವ್ಯತ್ಯಾಸಗಳನ್ನು ಗಮನಿಸಲು ಇದರಿಂದ ಮಗುವಿಗೆ 
ರೂಢಿಯಾಗುವುದು: ನೋಟಕ್ಕೆ ಸಂಬಂಧಿಸಿದ ಸಾಮರ್ಥ್ಯಗಳು 
ಬೆಕೆಯುವುವು: ವಸ್ತುಗಳ ಅಧ್ಯಯನಕ್ಕೆ ಹೆಚ್ಚಿನ ಬಲ ಬರುವುದು. 
ಮಕ್ಷಳು ಇಷ್ಟಪಡುವಂತಹ ಮತ್ತು ಆಲಸುವ ಕೌಶಲ್ಯದೊಂದಿಗೆ 
ಗಮನವನ್ನೂ ಜಾಸ್ತಿ ಮಾಡುವಂತಹ ಒಂದು ಪರಿಣಾಮಕಾರಿ ಆಟ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಎಂದರೆ ಅದು 'ಸೈಮನ್‌ ಸೇಸ್‌' (Simon says). ಶಿಕ್ಷಕಿ 
ಆದೇಶಗಳನ್ನು ಕೊಡುತ್ತಾ ಹೋದಂತೆ ಮಕ್ಕಳು ಅದನ್ನು 
ಪಾಲಅಸುತ್ತಾರೆ. 


ಉದಾಹರಣೆಗೆ: 

ಸೈಮನ್‌ ಸೇಸ್‌, ಟಚ್‌ ಯುವರ್‌ ನೋಸ್‌ (ಸೈಮನ್‌ ಹೇಳುತ್ತಾರೆ, 
ನಿಮ್ಮ ಮೂಗನ್ನು ಮುಲ್ಣ) 

ಸೈಮನ್‌ ಸೇಸ್‌, ಟಚ್‌ ಯುವರ್‌ ಫೀಟ್‌ (ಸೈಮನ್‌ ಹೇಳುತ್ತಾರೆ. 
ನಿಮ್ಮ ಪಾದಗಳನ್ನು ಮುಟ್ಟ) 


ಸೈಮನ್‌ ಸೇಸ್‌, ಹೋಲ್ಡ್‌ ಯುವರ್‌ ಥಂಬ್‌ (ಸೈಮನ್‌ 
ಹೇಳುತ್ತಾರೆ, ನಿಮ್ಯ ಹೆಚ್ಚೆರಳನ್ನು ಹಿಡಿದುಕೊಳ್ಳ) 


ಮಧ್ಯೆ ಸೈಮನ್‌ ಸೇಸ್‌ ಹೇಳದೇ ಕೇವಲ ಆದೇಶವನ್ನು ಮಾತ್ರ 
ಹೇಆದಾಗ ಮಕ್ನಳು ಆ ಆದೇಶವನ್ನು ಪಾಅಸದೆ ಸುಮ್ಮನಿರಬೇಕು. 
ಇಂಥ ಆಟಗಳನ್ನು ಮಕ್ಷಳು ಹೆಚ್ಚು ಇಷ್ಟಪಟ್ಟು ಮಾಡುತ್ತಾರೆ. (ಶೇ 
ಅಭ್ಯಾಸದ ಬೇರೆ ಆವೃತ್ತಿಗಳೂ ಇರಬಹುದು) 


ಇತರ ಚಟುವಟಕೆಗಳು 

* ದೆರೆಗಳನ್ನು ಎಳೆಯುವುದನ್ನು ಅಭ್ಯಾಸ ಮಾಡಿಸುವುದು. 
ಮಕ್ಕಆಗೆ ಮರಳನಲ್ಲ ದೊಡ್ಡದಾದ ವೃತ್ತಗಳನ್ನು ಬರೆಯಲು 
ಹೇಳುವುದು. ಕ್ರೇಯಾನ್‌ ಬಳಸುವ ಮೊದಲು ಹಿಟ್ಟು. 
ಪೇಯಿಂಟ್‌ ಹಾಗೂ ಗಾಆಯಲ್ಲ ಬರೆಯಲು ಹೇಳುವುದು, 
ನಂತರ ಕ್ರೇಯಾನ್‌ ಬಳಸಲು ಹೇಳುವುದು. 


*° ಒಂದೇ ರೀತಿಯ ಮೇಲ್ಮೈರಚನೆಗಳನ್ನು ಹೊಂದಿರುವ 
ವಸ್ತುಗಳನ್ನು ಬೇರೆ ಬೇರೆ ಪೆಟ್ಟಗೆಗಳಲ್ಲ/ಚೀಲದಲ್ಲ ಇರಿಸಿ. 
ಒಂದು ಜೀಲ / ಪೆಟ್ಟಗೆಯುಂದ ಒಂದು ವಸ್ತುವನ್ನು ತೆಗೆಯಲು 
ಮಕ್ಕಳಗೆ ಹೇಳುವುದು ಮತ್ತು ಅದೇ ನಮೂನೆಯ ವಸ್ತುವನ್ನು 
ಇನ್ನೊಂದು ಚೀಲ / ಪೆಟ್ಟಗೆಬುಂದ ಆರಿಸಲು ಹೇಳುವುದು. 

*  ಮಕ್ಕಳಗೆ ದೊಡ್ಡ ಹೆಜ್ಜೆಗಳು/ಜಗ್‌ ಸ್ಲೆಪ್‌. ಸಣ್ಣ ಹೆಜ್ಜೆಗಳು / 
ಅಟಲ್‌ ಸೆಪ್‌. ದೊಡ್ಡ ಜಗಿತ/ಬಗ್‌ ಜಂಪ್‌, ಸಣ್ಣ ಜಗಿತ/ಸ್ಕಾಲ್‌ 
ಜಂಪ್‌, ಗೆರೆಯಮೇಲೆ ನಡೆಯುವುದು. ಒಂದು ಕಾಲನಲ್ಪ 
ಜಗಿಯುವುದು, ತುದಿ ಬೆರಳನ ನಡೆಯುವುದು. ಚೆಂಡು 
ಎಸೆಯುವುದು. ಹಿಡಿಯುವುದು. ಒದೆಯುವುದು, ಟಯರನ್ನು 
ಉರುಳಸುವುದು ಮುಂತಾದ ಚಟುವಟಕೆಗಳನ್ನು ಮಾಡಲು 
ಹೇಳುವುದು. 


ಸ್ವಸಹಾಯ ಕೌಶಲ ಬೆಳೆಸುವ ಚಟುವಟಕೆಗಳು 
ಮೇಲೆ ಹೇಆದ ಅಭ್ಯಾಸಗಳಲ್ಲದೆ ವಿಶೇಷ ಅಗತ್ಯವುಳ್ಳ ಮಕ್ಕಳಗೆ 
ಸ್ತ್ರಸಹಾಯದ ಪರಿಣತಿಯನ್ನು ಕಲಅಸುವ ಚಟುವಟಕೆಗಳನ್ನು 
ಮಾಡಿಸಬೇಕು; ಹಾಗೆ ನೋಡಿದರೆ ಇಂತಹವುಗಳು ಸಾಮಾನ್ಯ 
ತರಗತಿಯ ವಿದ್ಯಾರ್ಥಿಗಳಗೂ ಅಣತ್ಯವಿದೆ. ಶಿಕ್ಷಕರು ಮಕ್ಷಳಗೆ ಈ 
ಕೆಳಗಿನ ಚಟುವಟಕೆಗಳನ್ನು ಕೊಡಬಹುದು: 


*  ತಮ್ಮವಸ್ತುಗಳನ್ನು ತಾವೇ ಚೀಲದಲ್ಲ ತುಂಜಸುವುದು. 

* ದೇಹವನ್ನು ಶುಚಯಾಗಿ ಇರಿಸಿಕೊಳ್ಳುವುದು. ನ್ಯಾಪ್‌ಕಿನ್‌ 
ಅಥವಾ ಕರವಸ್ತವನ್ನು ಬಳಸುವ ಅಭ್ಯಾಸ. 

° ಅಗತ್ಯವೆನಿಸಿದಾಗ ಶೌಚ, ಸ್ಥಾನದ ಕೊಠಡಿ ಬಳಸುವುದು. 


chub pepper 


eos fasnlight 


* ವರಾಮದ ವೇಕೆಯಲ್ಲ ಬೇರೆ ಮಕ್ಕಳಗೆ ಹಣ್ಣು, ಹಣ್ಣಿನ ರಸ 
ಇತ್ಯಾದಿಯನ್ನು ಕೊಡುವುದು. 


ಇದನ್ನು ಮಾಡುವ ಉದ್ದೇಶವೆಂದರೆ ಮಕ್ಕಳು ತಮ್ಮ ಕೆಲಸಗಳನ್ನು 
ತಾವೇ ಮಾಡಿಕೊಳ್ಳಲು. ಬೇರೆಯವರಿಗೆ ಸಹಾಯ ಮಾಡಲು, 
ಮತ್ತು ತಮ್ಮ ಅಗತ್ಯಗಳೇನೆಂದು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ 
ಒಟ್ಟನಲ್ಲ ಪೃತಂತ್ರವಾಗಿ ಜೀವಿಸುವುದು ಹಾಗೂ ಬೇರೆಯವರಿಗೆ 
ನೆರವಾಗುವುದಕ್ಕೆ ಮೊದಲ ಪಾಠವನ್ನು ಒದಗಿಸುವುದು. 


ಗಮನವನ್ನು ಹೆಚ್ಚಿಸಲು. ಕಅತುದನ್ನು ನೆನಪಿನಲ್ತ ಇಟ್ಟುಕೊಳ್ಳಲು 
ಹಾಗೂ ಕೈ ಮತ್ತು ಕಣ್ಣುಗಳ ಸಮನ್ವಯವನ್ನು ಹೆಚ್ಚಿಸುವ 
ಚಟುವಬಟಕೆಗಳು. 


ಇಂತಹ ತೊಂದರೆಗಳಆರುವ ಮಕ್ಷಳಗೆ ಅನುಕೂಲವಾಗುವ ಕೆಲವು 
ಚಟುವಟಕೆಗಳು ಈ ಕೆಳಗಿನಂತಿವೆ. ಇವುಗಳಲ್ಲಿ ಕೆಲವು 
ಚಟುವಟಕೆಗಕಳು ಒಂದಕ್ಕಿಂತ ಹೆಚ್ಚನ ಸಮಸ್ಯೆಗಳಗೆ ಪರಿಹಾರ 
ನೀಡಬಹುದು. ಮಕ್ಕಳಗೆ ಚಟುವಟಕೆಗಳು ಮತ್ತು 'ಜಿಕ್ಕ 
ತರಗತಿಗಳಗೆ ಹೇಗೆ ಕಲಸಬೇಕು ಅಥವಾ ಚಟುವಟಕೆ ಆಧಾರಿತ 
ಕಲಕೆಯು ಕೇವಲ ಕಲ್ಲನೆಯಾಗಿರದೆ ಪ್ರತಿಯೊಂದು ಚಟುವಟಕೆಯ 
ಉದ್ದೇಶ ಹಾಗೂ ಕಾರಣವು ಶಿಕ್ಷಕರಿಗೆ ತಿಆದಿರಬೇಕು') 


ಗಮನವನ್ನು ಹೆಚ್ಚಿಸುವುದು 
*  ಸೂಜಗೆ ದಾರ ಪೋಣಿಸುವುದು (ಹೊಲಗೆ ಕಿಬ್‌ನಲ್ಪ ಪ್ಲಾಸ್ಟಿಕ್‌ 
ಸೂಜ ಸಿಗುತ್ತದೆ). 


EE ght bulb { 
boomerang 


tube of toothpaste 


PT 


° ಸ್ವಾಗಳನ್ನು ಹೆಕ್ಲುವ ಜೆಂಗಾ ಆಟ. ಅಂದರೆ ಎಲ್ಲಾ ಸ್ವಾಗಳನ್ನು 
ಒಂದು ಪೆಟ್ಟಗೆಯ ಒಳಗೆ ಲಂಬವಾಗಿ ಹಾಕುವುದು. ಅಲ್ಲಂದ 
ಒಂದು ಸ್ಟಾವನ್ನು ಬೇರೆ ಸ್ಟಾಗಳನ್ನು ಅಲುಗಾಡಿಸದಂತೆ 
ತೆಗೆಯುವುದು (ಯಾರು ಹೆಚ್ಚು ತೆಗೆಯುವರೋ ಅವರು 
ಗೆದ್ದಂತೆ, ಇದೊಂದು ಖುಷಿ ಕೊಡುವ ಆಟ). 

° ನಿರ್ದಿಷ್ಟ ಅಕ್ಷರದಿಂದ ಪ್ರಾರಂಭವಾಗುವ ಶಬ್ದವನ್ನು ಕೇಆ- 
ದೊಡನೆಯೇ ಕೈ ಎತ್ತುವುದು. 

* ಶಿಕ್ಷಕರು ಬಣ್ಣದ ಕಾರ್ಡುಗಳನ್ನು ತೋರಿಸುತ್ತಾ ಹೋಗುವುದು. 
ಮಕ್ಷಳು ಒಂದು ನಿರ್ದಿಷ್ಟ ಬಣ್ಣದ ಕಾರ್ಡು (ಉದಾ: ಕೆಂಪು) 
ಎಷ್ಟು ಬಾರಿ ಬಂದಿತು ಎಂದು ಲೆಕ್ಕವಿಟ್ಟುಕೊಂಡು ಹೇಳುವುದು. 


WO 


ಕೈ ಮತ್ತು ಕಣ್ಣುಗಳ ಸಮನ್ನಯ ಹಾಗೂ ಸ್ನಾಯುಗಳ ಬೆಳವಣಿಗೆ 

*  ಹೊಲಯುವುದು. ಬಟ್ಟೆಯ ಮೇಲೆ ಅಥವಾ ಚಾರ್ಟ್‌-ಪೇಪರಿನ 
ಮೇಲೆ ಅಡ್ಡ ಹೊಲಗೆ ಹಾಕುವುದು. 

* ಮಣಿಗಳು ಮತ್ತು ಜಜಗಳನ್ನು ವಿಂಗಡಿಸುವುದು ಬಣ್ಣ. ಗಾತ್ರ 
ಇತ್ಯಾದಿಗಳ ಆಧಾರದ ಮೇಲೆ ಅವುಗಳನ್ನು 
ವರ್ಗೀಕರಿಸುವುದು. 

ಚುಕ್ಕೆಗಳ ಸಾಲುಗಳನ್ನು ಸೇರಿಸುವುದು ಅಥವಾ ಚಿತ್ರದ ಮೇಲೆ 

ನಕಲು ಮಾಡುವುದು. ಚುಕ್ಷೆಗಕ ಸಾಲುಗಳು. ಮಡಚಿದ ಸಾಲುಗಳು 

ಅಥವಾ ಚಿತ್ರದ ಅಂಚಿನ ಭಾಗದ ಗೆರೆಗಳನ್ನು ಕತ್ತರಿಸುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


35 


36 


ಶ್ರವಣ (ಆಅಸುವುದು)ಕೌಶಲ್ಯವನ್ನು ಹೆಚ್ಚಿಸುವುದು 

* ಚಪ್ಪಾಳೆಯ ತಾಳವನ್ನು ಕೇಆ ಅನುಕರಿಸುವುದು. 

* “ಕರಡಿ ಟೀಲ್ಡ್‌” ಸರಣಿ (ಇದು ಶಠಗಲೂ ಲಭ್ಯವಿದ್ದರೆ ಮಕ್ಷಳಗೆ 
ಒಂದು ಅತ್ಯುತ್ತಮ ಕಅಕಾ ಸಾಮರ್ರಿ) ನೋಡುವುದು. ಪ್ರಸ್ತುತ 
ಜನರು ಬುಕ್‌ಬಾಕ್ಸ್‌ ವೀಡಿಯೋಗಳನ್ನು 
ಉಪಯೋಗಿಸುತ್ತಾರೆ. 

° ಸದ್ದು/ಮಾತಿನ ದ್ವನಿಯನ್ನು ಆಲಸಿ ಅದು ಎಲ್ಲಂದ 
ಬಂದಿದೆಯೆಂದು ಆ ದಿಕ್ಕನ್ನು ತೋರಿಸುವುದು. 

* ಕಣ್ಣುಗಳಗೆ ಪಟ್ಟ ಕಟ್ಟಕೊಂಡು ಸುತ್ತಅನ ಸದ್ದನ್ನು 
ಕೇಳಅನಿಕೊಂಡು ಅದು ಯಾವುದರ ಸದ್ದು ಎಂದು 
ಗುರುತಿಸುವುದು. 


ನೆನಪಿನ ಶಕ್ತಿ ಹೆಚ್ಚಿಸುವುದು 

* ಒಂದು ಕತೆಯನ್ನು ಹೇಳುವ ಅನುಕ್ರಮ ಮಾದರಿಯಲ್ಲ ಚಿತ್ರದ 
ಕಾರ್ಡುಗಳನ್ನು ಜೋಡಿಸಲು ಮಕ್ಷಳಗೆ ಹೇಳುವುದು. 

* ಮಕ್ಕಳು ಕಥೆಯನ್ನು ತಮ್ಮದೇ ಮಾತಿನಲ್ಲ ನೆನಪಿಸಿ- 
ಕೊಳ್ಳುವುದು ಆದರೆ ಕಥೆಯನ್ನು ಅನುಕ್ರಮವಾಗಿ ಹೇಳುವುದು. 

* ಸಹಪಾಠಿಗಳ ಹೆಸರುಗಳನ್ನು ನೆನಪಿಸಿಕೊಂಡು ಹೇಳುವುದು. 


ತಟ್ಲೆಯೊಂದರಲ್ಲ ಕೆಲವು ವಸ್ತುಗಳನ್ನು ಚೆಲ್ಲಾಪಿಅಯಾಗಿ ಹರಡಿ 
ಮಕ್ಷಳಗೆ ಅದನ್ನು ಒಂದು ನಿಮಿಷ ನೋಡಲು ಹೇಳುವುದು. ನಂತರ 
ಮಕ್ಷಳು ಸಾಧ್ಯವಾದಷ್ಟು ವಸ್ತುಗಳನ್ನು ನೆನಪಿಸಿಕೊಂಡು 
ಹೇಳುವುದು. 


ಬಯಲು ಆಕೃತಿಯ ಗ್ರಹಿಕೆ 

ಮೇಲೆ ನೀಡಲಾದ ಚಿತ್ರದಲ್ಲ ಇರುವ ವಸ್ತುಗಳನ್ನು ಮಕ್ಕಳು 
ಕಂಡುಹಿಡಿಯಬೇಕು. ತುಂಬಾ ಚಟುವಟಕೆ ನಡೆಯುವ ಬಯಲಲ್ತ 
ಒಂದು ನಿರ್ದಿಷ್ಟ ವಸ್ತುವಿನ ಮೇಲೆ ಗಮನ ಕೇಂದ್ರೀಕರಿಸಲು 
ಮಕ್ಷಳಗೆ ಇದರಿಂದ ಸಹಾಯವಾಗುತ್ತದೆ. ಅಂತೆಯೇ ಹಲವು 
ಶಬ್ದಗಳ ನಡುವೆ ಒಂದು ಕ್ಷೀಣವಾದ ಆದರೆ ವಿಶಿಷ್ಟವಾದ ಸದ್ದನ್ನು 
ಗುರುತಿಸುವಂತೆಯೂ ಅಭ್ಯಾಸ ಮಾಡಿಸಬಹುದು. ಈ 
ಅಭ್ಯಾಸಗಳು ಮಗುವಿಗೆ ವಿಶಾಲ ಸನ್ನಿವೇಶಗಳಲ್ಪ ನಿರ್ದಿಷ್ಟ 
ವಸ್ತುವನ್ನು ಹುಡುಕ ತೆಗೆಯುವುದಕ್ಕೆ ಸಹಾಯ ಮಾಡುತ್ತವೆ. 
ಒಂದು ಪುಸ್ತಕದಿಂದ, ಕಪ್ಪುಹಲಗೆಯಿಂದ. ಶಜ್ಞಕೋಶದಿಂದ 
ಅಥವಾ ಒಂದು ಪುಟ ಅಥವಾ ಸಾಲನಿಂದ ಮಾಹಿತಿಯನ್ನು 
ಹುಡುಕಿ ತೆಗೆಯುವುದೂ ಉತ್ತಮ ಅಭ್ಯಾಸ. 


ಇಂತಹ ಚಟುವಟಕೆಗಳ ಪಟ್ಟ ಕೊನೆಯವರೆಗೂ ಮುಗಿಯದೇ 
ಇರುವಂತಹುದು. ಮುಖ್ಯವಾಗಿ ಇದು ಕೇವಲ ಪಟ್ಟಿಯನ್ನು ಮಾತ್ರ 
ಹೊಂದಿಲ್ಲ ಇದು ಆಯಾ ಅಭ್ಯಾಸದ ಉದ್ದೇಶವನ್ನು ಸಹಾ 
ಹೊಂದಿದೆ.. ಶಿಕ್ಷಕರು ಪಠ್ಯಕ್ರಮವನ್ನು ಪೂರ್ಣಗೊಳಸಬೇಕು. 
ಆದರೆ ಗುಣಮಟ್ಟದ ಬೋದಧನೆಂಶು ತಂತ್ರವನ್ನು ಹೇಗೆ 
ಅಳವಡಿಸಿಕೊಳ್ಳಲಾಗುವುದು ಎಂಬುದು ಕೂಡ ಇಲ್ಲ ಮುಖ್ಯ- 
ವಾಗಿರುತ್ತದೆ ಮಕ್ಕಳಗೆ ಹೇಗೆ ಕಅಸುತ್ತಾರೆ, ಮಕ್ಕಳನ್ನು ಹೇಗೆ 
ನೋಡುತ್ತಾರೆ, ನೀವು ಕಲಸಿದ ವಿಷಂಯ ಏನು, ಮಕ್ಷಳ 
ಅಗತ್ಯಗಳನ್ನು ಪೂರೈಸಲು ಖೋಧನೆಯಲ್ಲ ಹೊಂದಾಣಿಕೆ 
ಮಾಡಿಕೊಂಡಿದ್ದಾರಾ ಎಂಬಂತಹ ಅಂಶಗಳು ಎಲ್ಲಾ ಮಕ್ಕಳನ್ನು 
ಕಅಕೆಯ ವ್ಯಾಪ್ತಿಯೊಳಗೆ ತರಲು ಕೊಂಚ ಹೆಚ್ಚುವರಿ ಪರಿ- 
ಶ್ರಮವನ್ನು ಮಾಡಬೇಕಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಆಟಗಳು 

ಶಿಕ್ಷಕರಿಗೆ ಮಕ್ಕಳನ್ನು ಗಮನಿಸಲು ಮತ್ತು ಅರ್ಥ-ಮಾಡಿಕೊಳ್ಳಲು 
ಇರುವ ಉತ್ತಮ ಅವಕಾಶವೇ ಆಟ. ಆಟವು ಮಕ್ಷಳ ಸಂವಹನದ 
ಸಹಜ ಮಾರ್ಗವಾಗಿದೆ. 'ಮಕ್ಷಳಗೆ ಆಟವೆಂಬುದು ತಮ್ಮ ಅನುಭವ 
ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಇರುವಂತಹ ಸಹಜವಾದ, 
ಕ್ರಿಯಾತ್ಮಕ ಹಾಗೂ ನೋವು-ನಿರಾಸೆಗಳನ್ನು ಮರೆಯಲು 
ಇರುವಂತಹ ಒಂದು ಪರಿಹಾರೋಪಾಯ ಮಾರ್ಗವಾಗಿದೆ'. ಒಂದು 
ಮಗು ಆಟವಾಡುತ್ತಿರುವಾಗ ಅದು ಶಾರೀರಿಕವಾಗಿ, ಮಾನಸಿಕವಾಗಿ 
ಹಾಗೂ ಭಾವನಾತ್ಮಕವಾಗಿ ಆಟದಲ್ಲಿ ತನ್ನನ್ನು ತಾನು 
ತೊಡಗಿಸಿಕೊಂಡಿರುತ್ತದೆ. ಅದಕ್ಗಾಗಿಯೇ ಆಟದ ಜಾಗವು ಹೆಚ್ಚು 
ಹೆಚ್ಚಾಗಿ ಮಕ್ಕಳ ನಿಜ ಜೀವನಕ್ಕೆ ಹತ್ತಿರವಾಗಿರಬೇಕು ಮತ್ತು ಇದು 
ಸದಾಕಾಲ ಆಜ್ಞಾನುಸಾರ ನಡೆಯುವ ಪ್ರಕ್ರಿಯೆ ಆಗಬಾರದು. 
ಮಕ್ಕಳು ತಮ್ಮ ಪರಿಸರದಲ್ಲ ಗಮನಿಸುವ ಅಥವಾ ಸುತ್ತ- 
ಮುತ್ತಅನಿಂದ ಕೆಅಯುವುದಕ್ಕೆ ಸಹಾಯಕವಾಗಲು ಕಲಕಾ 
ಸಾಮದ್ರಿಗಳನ್ನು ಒದಗಿಸುವುದು ಬಹಳ ಮುಖ್ಯವಾಗಿರುತ್ತದೆ. 
ಅಡುಗೆ ಸಾಮದ್ರಿಗಳ ಕಿಬ್‌, ವೈದ್ಯರ ಕಿಟ್‌, ಮರಗೆಲಸದವರ ಕಬ್‌, 
ಕೊಳಾಂಖ ಕೆಲಸದವರ ಕಬ್‌, ಶಿಕ್ಷಕರ ಸಾಮದ್ರಿಗಳು ಇತ್ಯಾದಿ. 
'ವಯಸ್ಥರಿಗೆ ಮಾತಿನ ಚಟುವಟಕೆಗಳು ಮುಖ್ಯವಾದರೆ, ಆಟವು 
ಮಕ್ಷಳಗೆ ಮುಖ್ಯವಾದುದಾಗಿದೆ”. 


ವಿವಿಧತೆಯನ್ನು ಸ್ಟೀಕರಿಸಲು ಮಕ್ಕಳಗೆ ನೆರವಾಗಿ 

ಈ ಮೇಲನ ಎಲ್ಲಾ ಚಟುವಟಕೆಗಳು ವಿಶೇಷ ಅಗತ್ಯವುಳ್ಳ ಮಕ್ಕಳಗೆ 
ಉಪಯುಕ್ತವಾದುದರಿಂದ ಇವುಗಳನ್ನು ಸಮನ್ಷಯದ ಕಾರ್ಯ- 
ಕ್ರಮವಾಗಿ ಸಾಮಾನ್ಯ ತರಗತಿಯಲ್ಲ ನಡೆಸಬೇಕು. ಇಂತಹ 
ಅಭ್ಯಾಸಗಳು, ಮಕ್ಕಳು ಪರಸ್ಪರರನ್ನು ಒಪ್ಪಿಕೊಳ್ಳುವಂತೆ, 
ವಿವಿಧತೆಯನ್ನು ಸ್ಟೀಕರಿಸುವಂತೆ ಮಾಡುವುದಲ್ಲದೆ ಎಲ್ಲಾ 
ಮಕ್ಕಳನ್ನೂ ಭಾವನಾತ್ಮಕವಾಗಿ ಬೆಸೆಯಲು ಸಹಾಯ ಮಾಡುತ್ತವೆ. 


ಶಿಕ್ಷಕರು ಸಾಧ್ಯವಾದಾಗಲೆಲ್ಲಾ ವಿಶೇಷ ಶಿಕ್ಷಕರ ಜೊತೆ ಸೇರಿ 

ಸಹಕಾರದಿಂದ ಕೆಲಸ ಮಾಡಬೇಕು. ಶಾಲೆಗಳ ಬೋಧನಾ- 

ಕಆಕಾ ಸಾಮರ್ರಿಗಳನ್ನು ತಾವೇ ತಯಾರಿಸಬೇಕು. 

* ಮಕ್ಕಳ ಸ್ನೇಹಿ ಪಠ್ಯಕ್ರಮವನ್ನು ರೂಪಿಸಬೇಕು. 

*e ಬೋಧನಾ ವಿಧಾನಗಳನ್ನು 
ರೂಪಿಸಬೇಕು. 

* ಮೌಲ್ಯಮಾಪನ ಪದ್ಧತಿಯನ್ನು ಪುನರ್‌ ರೂಪಿಸಬೇಕು. 


ಯೋಜನಾಬದ್ಧವಾಗಿ 


ಶಿಕ್ಷಕರು ಮಾರ್ಗದರ್ಶನ ಮಾಡುವ, ಪೋಷಕರಿಗೂ ಮತ್ತು 
ಸಮುದಾಯದವರಿಗೂ ಕಅಕೆಯ ಸಮರ್ಪಕ ವಿಧಾನದ ಬಣ್ಣ 
ಅರಿವು ಮೂಡಿಸುವ ಹಾಗೂ ಭನ್ನತೆಗಳನ್ನು ಸಹಜವೆಂಬಂತೆ 
ಒಪ್ಪಿಕೊಳ್ಳುವ ದೃಷ್ಟಿಕೋನವನ್ನು ಮಕಳಲ್ಲ ಮೂಡಿಸುವ 
ಕಾರ್ಯವನ್ನು ಮಾಡಬೇಕು. ಸಾಮಾನ್ಯ ವಿಷಯಗಳ ಶಿಕ್ಷಕರು 
ತರಬೇತಿ ಪಡೆದ ನಂತರವೂ ಕೂಡ ಅವರ ಬೋಧನಾ ವಿಧಾನ 
ಹಾಗೂ ಕಾರ್ಯಕ್ರಮಕ್ಕೆ ಬೆಂಬಲ ಒದಗಿಸುವ ವ್ಯವಸ್ಥೆ 
ರೂಪಿಸಬೇಕು. ಶಿಕ್ಷಕರೂ ಕೂಡ ಮಕ್ಕಳಗೆ ಏನು ತಿಆದಿದೆಯೋ 
ಅದನ್ನು ಗುರುತಿಸಿ, ಮೆಚ್ಚಿ. ಒಪ್ಪಿ ಕೊಳ್ಳಬೇಕಲ್ಲದೆ. ಅದಕ್ಷೆ 
ಪ್ರಶಂಸೆಯನ್ನೂ ವ್ಯಕ್ತಪಡಿಸಬೇಕು. ಮಕ್ಕಳು ಎಲ್ಲದ್ದಾರೋ ಅಲ್ಲಂದ, 
ಅಂದರೆ ಅವರು ಕಲಅಕೆಯ ಯಾವ ಹಂತದಲ್ಲದ್ದಾರೆ ಎಂದು 
ತಿಆದುಕೊಂಡು ಮುಂದುವರಿಯಬೇಕು. 


"ಕಅಸುವ ವಿಧಾನಗಳು. ಪಠ್ಯಕ್ರಮ ಹಾಗೂ ಕಲಕೆಯ 
ವಾತಾವರಣಗಳು ಮಗುವಿನ ದೌರ್ಬಲ್ಯಗಳನ್ನು 
ನಿವಾರಿಸುವುದಷ್ಟೇ ಅಲ್ಲದೆ ಬಲವನ್ನು ಇನ್ನಷ್ಟು 
ಅಭವೃದ್ಧಿಪಡಿಸುವ ಗುರಿ ಇಟ್ಟುಕೊಂಡರೆ ಹಾಗೂ 
ಪ್ರತಿಯೊಂದು ಮಗುವಿಗೆ ಬೆಳವಣಿಗೆ ಸಂಬಂಧವಾಗಿ, 
ಸಾಂಸ್ಥೆ ತಿಕವಾಗಿ ಹಾಗೂ ಭಾಷಾಪರವಾಗಿ 
ಅನುಕೂಲಕರವಾಗಿದ್ದರೆ ಮಕ್ಕಳ ಕಲಕೆ ಅತ್ಯಂತ 
ಸುಲಅತವಾಗಿ ನಡೆಯುವುದು.” ಈ ಹೇಳಕೆಯನ್ನು 
ಎಚ್ಚರದಿಂದ ಗಮನಿಸಿದಾಗ ಯಾವುದೇ ವಯಸ್ಸಿನ 
ಮಗುವಿಗೂ ಬೆಳವಣಿಗೆಗೆ ಪೂರಕವಾಗಿ ಸಮರ್ಪಕವಾದ 
ಸನ್ನಿವೇಶವನ್ನು ಸೃಷ್ಟಿಸುವುದು ಎಷ್ಟು ಮಹತ್ವದ್ದಾಗಿದೆ ಎಂದು 
ತಿಆಯುತ್ತದೆ. 


ಇಂದು ಜಾಗೃತಿಯು ಹಿಂದೆಂದಿಗಿಂತ ಜಾಸ್ಸಿಯಾಗಿರುವುದರ 
ಪರಿಣಾಮವಾಗಿ ಎಲ್ಲಾ ಮಕ್ಕಳಗೂ ಸಮನ್ವಯ ಶಿಕ್ಷಣದಲ್ಲ 
ಪಾಲ್ಗೊಳ್ಳಲು ಹಕ್ಕಿದೆಯೆಂದು ಶಾಲೆಗಳೂ, ಶಿಕ್ಷಕರೂ ಅರ್ಥ- 
ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದಲೇ ಅವರು ಜೀವನದಲ್ಲಿ. 
ದೈನಂದಿನ ವ್ಯವಹಾರದಲ್ಲ ಈ ವರ್ಗದ ಮಕ್ಕಳನ್ನೂ ಸೇರಿಸಿ- 
ಕೊಳ್ಳಲು ದಾರಿಗಳನ್ನು ಕಂಡುಕೊಳ್ಳುತ್ತಿದ್ದಾರೆ. ಈಗಿನ ಸವಾಲು 
ವಿಶೇಷ ಅಗತ್ಯಗಳನ್ನು ಹೊಂದಿದ ಮಕ್ಕಳಗೆ ವಿಶೇಷ 
ಚಟುವಟಕೆಗಳನ್ನು ಹೇಗೆ ರೂಪಿಸಬೇಕು ಎಂಬುದಲ್ಲ: ಬದಲಾಗಿ 
ಎಲ್ಲಾ ಮಕ್ಕಳಗೂ ಚಟುವಟಕೆಗಳನ್ನು ಮತ್ತು ಅವಕಾಶಗಳನ್ನು 
ಒದಗಿಸುವುದಾಗಿದೆ. 


'ಮಕ್ಷಳಗೆ ಯಾವುದೇ ವಿಷಯ ಅರ್ಥವಾಗುವುದಕೆ ಮೊದಲು 
ಅವರು ಅದನ್ನು ಅನಭಫವಿಸಬೇಕು... ನೈಜ ವಿಷಯಗಳೊಂದಿಗೆ 
ಪ್ರಯೋಗ ನಡೆಸಬೇಕು. 


"ಅವರಿಗೆ ಅಗತ್ಯವುಳ್ಳ ವಸ್ತುಗಳನ್ನು ಕೊಡುವುದು ಮತ್ತು ಅವರ 
ಕೆಲಸಕ್ಕೆ ಮಾರ್ಗದರ್ಶನ ನೀಡುವುದು. ಆದರೆ ಅವರಿಗೆ ಮಿತಿಮೀರಿ 
ಆದೇಶಗಳನ್ನು ಕೊಡಬಾರದು..' 


"ಮುಂದೆ ಶಾಲೆಯಲ್ಲ ಮಕ್ಕಳು ಸಿದ್ದಾಂತಗಳನ್ನೂ ಅದಕ್ಕೆ 
ವ್ಯಾಖ್ಯಾನಗಳನ್ನೂ ಕಅತುಕೊಳ್ಳುವರು. (Introduction, 
Preparation for Understanding, UNICEF)) 


ಸಂಕ್ಷಿಪ್ತ ರೂಪದಲ್ಲ 

ಒಂದು ತರಗತಿಯಲ್ಲ ಚಟುವಟಕೆಗಳನ್ನು ಎಲ್ಲಾ ಮಕ್ಕಆಗೂ 
ಸಿದ್ಧಪಡಿಸಬೇಕು. ಕಲಕೆ, ಹಾಡು, ನೃತ್ಯ, ಸಂಗೀತ ಹಾಗೂ 
ಆಟ ಇತ್ಯಾದಿಗೆ ವಂಲೋಮಾನ ಅಮುಸಾರವಾದ 
ತರಗತಿಗಳೇ ಯೋಗ್ಯ. ಒಂದು ಚಟುವಟಕೆಯ ಯೋಜನೆ 
ತಯಾರಿಸುವಾಗ ಅದಕ್ಕೆ ಒಂದು ಉದ್ದೇಶ ಇರಬೇಕು; ಆದರೆ 
ಅದು ಆ ಚಟುವಟಕೆಯ್ಲ ಭಾಗವಹಿಸುವ ಮಗುವಿನ 
ಮೌಲ್ಯಮಾಪನದ ಉದ್ದೇಶಕ್ಸಾಗಿ ಇರಬಾರದು. ಮಕ್ಷಳಗೆ 
ತುಂಬಾ ಅವಕಾಶಗಳನ್ನು ಒದಗಿಸುವುದೇ ಚಟುವಟಕೆಯ 
ಉದ್ದೇಶ ಆಗಿರಬೇಕು; ಆಗ ಕಲಅಕೆ ತಾನಾಗಿಯೇ 
ಆಣುವುದು. ಮಕ್ಕಳು ಕಲಅಯುತ್ತಿದ್ದಾರೆಯೇ, ಇಲ್ಲವೇ, 
ಎಂಬುದನ್ನು ಸೂಕ್ಷವಾಗಿ ನೋಡುವ ವೀಕ್ಷಕರು ಕೂಡಲೇ 
ಕಂಡುಕೊಳ್ಳುವರು. ಇದರ ಜೊತೆಗೆ ಮಕ್ಕಳಗೆ 
ಬೇಕಾಗಿರುವಂತಹದ್ದು ಸಿಗುತ್ತಿದೆಯೇ ಎಂಬುದನ್ನು ಕೂಡಾ 
ಗಮನಿಸಬಹುದು. 


ಮುಖ್ಯವಾಗಿ ವಿಶೇಷ ಅಗತ್ಯವುಳ್ಳ ಮಕ್ಷಳಲ್ಪ್ಲ ಬೆಳೆಸಬೇಕಾದ 
ಅತ್ಯಂತ ಮಹತ್ವದ ಸಾಮರ್ಥ್ಯ ಅಥವಾ ಪರಿಣತಿ ಯಾವುದು 
ಎಂದು ನಿಚ್ಚಳವಾಗಿ ತಿಆದಿರಬೇಕು. ಸಾಮಾಜಕ 
ಕೌಶಲ್ಯಗಳನ್ನು ಬೆಳೆಸುವುದೇ ಮಹತ್ವದ್ದು ಎಂದಾದರೆ ಪ್ಪ- 
ಸಹಾಯ ಚಟುವಟಕೆಗಳಗೆ ಹೆಚ್ಚನ ಆದ್ಯತೆ ನೀಡಬೇಕು. 
ದಯವಿಟ್ಟು ಅಲ್ಲಂದಲೇ ಪ್ರಾರಂಭಿಸಿ ಮತ್ತು ಶೈಕ್ಷಣಿಕ ಕಲಕೆ 
ಅದರ ಜೊತೆಗೇ ನಡೆಯುತ್ತಿರಲಅ. ಶಿಕ್ಷಣದ ಉದ್ದೇಶ 
ಮಗುವನ್ನು ಪ್ಲತಂತ್ರ ವ್ಯಕ್ತಿಯನ್ನಾಗಿ ಮಾಡುವುದಾಗಿದೆ. 
ಮಗುವನ್ನು ಸಮಾಜದ ಮುಖ್ಯವಾಹಿನಿಗೆ ಸೇರಿಸಲು ಅನೇಕ 
ಮಾರ್ಗಗಳವೆ: ಶೈಕ್ಷಣಿಕ ಕಲಕೆ. ಪಠ್ಯ ವಿಷಯಗಳನ್ನು 
ಅಭ್ಯಸಿಸುವುದರ ಮೂಲಕ ಮಾತ್ರ ಅಲ್ಲ. ಮಗುವಿನ ಎಲ್ಲಾ 
ಅಗತ್ಯಗಳನ್ನೂ ಪೂರೈಸಿದ್ದೇವೆ ಎಂದು ಖಾತರಿಪಡಿಸಿದಾಗ 
ಮಾತ್ರ ಅದು ಸಾಧ್ಯವಾಗುತ್ತದೆ. ಇಲ್ಲ ವ್ಯಕ್ತಿನಿಷ್ಠ ಶಿಕ್ಷಣ 
ಕಾಯಕ್ರಮ (Individualised Education Programme - 
IEP)ದ ಬಗ್ದೆ ಚರ್ಚಿಸಿಲ್ಲ: ಯಾಕೆಂದರೆ ಇಲ್ಲ ಎಲ್ಲರನ್ನೂ 
ಒಳಗೊಳ್ಳುವುದೇ ಮುಖ್ಯವಾದುದು. 


ಮೇಲೆ ನಮೂದಿಸಿದ ಆಟಗಳ ಆಧುನಿಕ ಆವೃತ್ತಿಗಳು ಈಗ 
ಲಭ್ಯವಿವೆಯೆಂದು ಭಾವಿಸುತ್ತೇನೆ. ಇಲ್ಲ ಉಲ್ಲೇಣಸಿದ 
ಪರಿಕರಗಳು ನಾನು ವೈಯಕ್ತಿಕ ಅನುಭವದಿಂದ ನೋಡಿದ 
ಹಾಗೂ ಬಳಸಿದ ವಸ್ತುಗಳಾಗಿವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


References 


Judith L. Evans, Inclusive ECCD: A Fair Start for All Children. Lead article in the Coordinators’ Notebook, Issue # 22. 1998. 
National Conference, “Every child’s Right to Early Childhood Development: Evolving Inclusive Practices.” 23-24 November 2018. 
Play Therapy, The Art of the Relationship, Garry L. Landreth, Children communicate through play, pg.9). 


Portage guide to early interventions/stimulation, David E. Shearer, Chair, The international Portage Association Civitan International Research Centre, 
University of Alabama at Birmingham, USA. 


Preparation for Understanding, helping children to discover order around them — UNICEF. 
Play Therapy, The Art of the Relationship, Garry L. Landreth. 
Teaching Students with Special Needs in Inclusive Settings, Sixth edition, Tom E C Smith, Edward A. Polloway, James R. Patton, Carol A. Dowdy. 


ಅರುಣಾ ಜ್ಯೋತಿ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದಲ್ಲ ಅಧ್ಯಾಪಕಿಯಾಗಿ ಸೇವೆ ಸಲ್ಲಸುತ್ತಿದ್ದಾರೆ. ಶಾಲಾ ಶಿಕ್ಷಕಿಯಾಗಿ 
ಅವರಿಗೆ ಅನೇಕ ವರ್ಷಗಳ ಅನುಭವವಿದೆ. ಮಾರ್ಗದರ್ಶನ ಹಾಗೂ ವಿಶೇಷ ಅಗತ್ಯಗಳ ವಿಭಾಗದ ಮುಖ್ಯನ್ಥೆಯಾದ ಅವರು 


"ನಿಧಾನವಾಗಿ ಕಆಯುವ'(5।ow earners) ಮಕ್ಕಳಗಾಗಿ ಚಟುವಟಕೆ ಕೇಂದ್ರವೊಂದನ್ನು ಸ್ಥಾಪಿಸಿದ್ದಾರೆ. ಅರುಣಾ ಜ್ಯೋತಿ ಅವರು 


ಚೆನ್ನೈನ ವಿ.ಎಚ್‌.ಎಸ್‌. ಆಸ್ಪತ್ರೆಯಲ್ಲ ಹಾಗೂ SNA (ಸೆಂಟರ್‌ ಪಾರ್‌ ಸ್ಲೋ ಲರ್ನರ್ಸ್‌)ನಲ್ಲ ಪ್ರಯಂ-ಸೇವಕಿಯಾಗಿದ್ದರು. 
ವಿಶ್ವವಿದ್ಯಾಲಯಕ್ಕೆ ಸೇರುವ ಮೊದಲು ಅವರು ಮೊದಲ 6 ಅಜೀಂ ಪ್ರೇಮ್‌ಜ ಶಾಲೆಗಳನ್ನು ಸ್ಥಾಪಿಸಿದ ಅಜೀಂ ಪ್ರೇಮ್‌ಜ ಫೌಂಡೇಶನ್‌ 


ಶಾಲೆಗಳ ತಂಡದ ಸದಸ್ಯೆಯಾಗಿದ್ದರು. ಅವರು ಶಿಕ್ಷಕರ ವೃತ್ತಿಪರ ಬೆಳವಣಿಗೆ, ಪಠ್ಯಕ್ರಮದ ಅಭವೃದ್ಧಿ. CCE, ECE,, ವಿಶೇಷ ಶಿಕ್ಷಣ. 
ಹಾಗೂ ಈ ಶಾಲೆಗಳ ಯುವಜನ ಸಂಬಂಧಿ ಕಅಕೆ ಕ್ಷೇತ್ರಗಳಲ್ಲ ವ್ಯಾಪಕವಾಗಿ ಕೆಲಸ ಮಾಡಿದ್ದಾರೆ. ಅವರನ್ನು ಈ ವಿಳಾಸದಲ್ಲಿ 


ಸಂಪರ್ಕಿಸಬಹುದು: aruna.v@azimpremjifoundation.org 


ಅನುವಾದ: ಜ.ಕೆ. ಮಧ್ಯಸ್ಥ | ಪರಿಶೀಲನೆ: ಅತಾ ಕೆಪಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


